ಕರ್ನಾಟಕ ವಿಧಾನ ಪರಿಷತು 
ಖೆ T1362 G10) 


[) 
fy ಿವಿಸ್ನ್ಸದರ ಹಸುರು ಶ್ರೀ ಅರವಿಂದ ಕುಮ ರ್‌ ಅರಳಿ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


27m 


ಕಟಡ ಖರ 2 
u 
ಒಟ್ಟು ನೋಂದಣಿಯಾಗಿರುವ ಕಾರ್ಮಿಕರ ವಿವರಗಳು ಈ ಕೆಳಗಿನಂತಿರುತವೆ: 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿ 
ಮಂಡಳಿಯ ಫಲಾನುಭವಿಗಳಾಗಿ ಬೀದರ್‌ ಜಿಲ್ಲೆಯಲ್ಲಿ 1,93,870 
ನೋಂದಾಯಿತರಾಗಿರುತ್ತಾರೆ. ತಾಲ್ಲೂಕುವಾರು ವಿವರ ಈ ಕೆಳಕಂಡಂತಿದೆ: 


ನೋಂದನಯಾದ ಕ 


ಕಾರ್ಮಿಕರ ಸಂಖ್ಯೆ 


ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ ಮಂಡಳಿ:- 

ಅಸಂಘಟಿತ ಕಾರ್ಮಿಕರ ಸಂಖ್ಯೆಗೆ ಸಂಬಂಧಿಸಿದಂತೆ ಈವರೆಗೆ 
ಕಾರ್ಮಿಕ ಇಲಾಖೆಯಿಂದ ಯಾವುದೇ ಸಮೀಕ್ಷೆ ನಡೆಸಿರುವುದಿಲ್ಲ. 
ಆದ್ದರಿಂದ ಅಸಂಘಟಿತ ಕಾರ್ಮಿಕರ ನಿಖರ ಸಂಖ್ಯೆ ಲಭ್ಯವಿರುವುದಿಲ್ಲ. 
ಆದರೆ ಮಂಡಳಿಯು ಜಾರಿಗೊಳಿಸುತ್ತಿರುವ ವಿವಿಧ ಯೋಜನೆಗಳು ಹಾಗೂ 
ಕೋವಿಡ್‌-19 ಪರಿಹಾರಕ್ಕಾಗಿ ನೋಂದಾಯಿತರಾದ ಅಸಂಘಟಿತ 
ಕಾರ್ಮಿಕರ ಸಂಖ್ಯೆ ಲಭ್ಯವಿದ್ದು, ಬೀದರ್‌ ಜಿಲ್ಲೆಗೆ ಸಂಬಂಧಿಸಿದ 
ತಾಲ್ಲೂಕುವಾರು ವಿವರ ಈ ಕೆಳಗಿನಂತಿದೆ: 


CE Re nel 
ಕ ಗಿ|ಹುಃ 


ವಾಣಿಜ್ಯ ಸಾರಿಗೆ ಕಾರ್ಮಿಕರ |* 

ಅಪಘಾತ ಪರಿಹಾರ 9285 

ಯೋಜನೆ (ವಾಣಿಜ್ಯ ವಾಹನ 5126 
€) 


ಚಾಲಕರು) CN EL 
ರಾರ 


ಪ್ಯಾಕೇಜ್‌ 
(ಮೊದಲನೆ ಅಲೆ) 


ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಕಾರ್ಮಿಕರ ನೊಂದಣಿ 
ವ್ಯವಸ್ಥೆ ಇರುವುದಿಲ್ಲ. ಆದರೆ ಮಂಡಳಿಗೆ 20:40 ರ ಅನುಪಾತದಲ್ಲಿ ವಂತಿಗೆ 
ಪಾವತಿಸುವ ಸಂಘಟಿತ ಕಾರ್ಮಿಕರು ಮಂಡಳಿಯ ವ್ಯಾಪ್ತಿಗೆ ಒಳಪಡುತ್ತಾರೆ. 
ಬೀದರ್‌ ಜಿಲ್ಲೆಯಲ್ಲಿ ಒಟ್ಟು 5.037 ಸಂಘಟಿತ ಕಾರ್ಮಿಕರಿದ್ದಾರೆ. ಕಾರ್ಮಿಕ 
ಇಲಾಖೆಯಿಂದ ಕಾರ್ಮಿಕರ ಸಂಖ್ಯೆಯ ಬಗ್ಗೆ ಯಾವುದೇ ಸಮೀಕ್ಷೆ 
ನಡೆಸಿರುವುದಿಲ್ಲವಾದ್ದರಿಂದ ತಾಲ್ಲೂಕುವಾರು ಮಾಹಿತಿ ಲಭ್ಯವಿರುವುದಿಲ್ಲ. 
ರಾಡ್‌ ನಡ ಮತ್ರ ತಕ ನರ್ಮಾಣ' ಕಾರ್ಮಿಕರ ಕಲ್ಯಾಣ 
ಮಂಡಳಿಯ ವತಿಯಿಂದ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ 
ಕಾರ್ಮಿಕರಿಗೆ ಮತ್ತು ಅವರ ಅವಲಂಭಿತರಿಗೆ ರೂಪಿಸಿರುವ ಸೌಲಭ್ಯಗಳ 


ವಿವರವನ್ನು ಅನುಬಂಧ-1 ರಲ್ಲಿ ಲಗತಿಸಿದೆ. 


ಮೂ ಕಾರ್ಮಿಕರಿಗೆ 
ಅನುಕೂಲವಾಗುವಂತೆ ಇರುವ 
ಯೋಜನೆಗಳಾವುವು: ಎಷ್ಟು 
ಕಾರ್ಮಿಕರಿಗೆ ಅನುಕೂಲ 


ಮಾಡಿಕೊಡಲಾಗಿದೆ: ಈ ಸೌಲಭ್ಯಗಳಡಿ ಬೀದರ್‌ ಜಿಲ್ಲೆಯಲ್ಲಿ ಸಹಾಯಧನ ಪಡೆದ 
ತಾಲ್ಲೂಕುವಾರು ವಿವರ | ತಾಲ್ಲೂಕುವಾರು ಮಾಹಿತಿಯನ್ನು ಅನುಬಂಧ-2ರಲ್ಲಿ ಲಗತ್ತಿಸಿದ. 


ನೀಡುವುದು) 
ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ ಮಂಡಳಿಯು 


ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸಲು ರಾಜ್ಯ 
ಸರ್ಕಾರದ ಈ ಕೆಳಕಂಡ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. 

(1) ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ 
ಪರಿಹಾರ ಯೋಜನೆ:- 


ಈ ಯೋಜನಯಡಿ ಖಾಸಗಿ ವಾ ಜ್ಯ ಸಾರಿಗೆ ಕಾರ್ಮಿಕರಾದ 
ಚಾಲಕರು, ನಿರ್ವಾಕರು ಮತ್ತು ಕ್ಷೀನರ್‌ಗಳು ಫಲಾನುಭವಿಗಳಾಗಿದ್ದು, ಈ 
ಕೆಳಕಂಡ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. 

(ಅ) ಅಪಘಾತ ಪರಿಹಾರ ಸೌಲಭ್ಯ: `ಅಪಘಾತದಿಂದ ಮರಣ ಹೊಂದಿದ 
ಪ್ರಕರಣಗಳಲ್ಲಿ ನಾಮನಿರ್ದೇಶಿತರಿಗೆ "ದೂ. 5 ಲಕ್ಷದ ಪರಿಹಾರ, ಸಂಪೂರ್ಣ 
ಶಾಶ್ವತ ದುರ್ಬಲತೆ ಪ್ರಕರಣಗಳಲ್ಲಿ ರೂ.2 ಲಕ್ಷದ ವರಗೆ ಪರಿಹಾರ ಮತ್ತು 
ಒಳರೋಗಿಯಾಗಿ ಚಿಕಿತ್ಸೆ ಪಡೆದಲ್ಲಿ ರೂ.1 ಲಕ್ಷದವರೆಗೆ ಚಿಕಿತ್ಸಾ ವೆಚ್ಚದ 
ಮರುಪಾವತಿ ನೀಡಲಾಗುತ್ತಿದೆ. 

(ಆ) ಶೈಕ್ಷಣಿಕ ಧನ ಸಹಾಯ : ಅಪಘಾತದ ಕಾರಣ ನಿಧನರಾದ ಹಾಗೂ 
ಸಂಪೂರ್ಣ ಶಾಶ್ವತ ದುರ್ಬಲತೆ ಹೊಂದಿದ ಫಲಾನುಭವಿಗಳ ಗರಿಷ್ಠ 
ಇಬ್ಬರು ಮಕ್ಕಳಿಗೆ ಪದವಿಪೂರ್ವ ವ್ಯಾಸಂಗದವರೆಗೆ ವಾರ್ಷಿಕ ತಲಾ 
ರೂ.10,000/-ಗಳ ಶೈಕ್ಷಣಿಕ ಸಹಾಯಧನ ನೀಡಲಾಗುತ್ತಿದೆ. 


ಬೀದರ್‌ ಜಿಲ್ಲೆಯಲ್ಲಿ ಸೌಲಭ್ಯ ಪಡೆದ ಅಸಂಘಟಿತ ಕಾರ್ಮಿಕರ 
ತಾಲ್ಲೂಕುವಾರು ವಿವರ ಈ ಕೆಳಗಿನಂತಿದೆ. 


ಸಟ 
rT 


35 


pl 
"y 
ಲ್ಸ 


pe 


ಟ್ತು 


(2) ಅಂಬೇಡರ್‌ ಕಾರ್ಮಿಕ ಸಹಾಯ ಹಸ ಯೋಜನೆ:- 

ಪ್ರಸ್ತುತ, ಈ ಯೋಜನೆಯಡಿ 11 ಅಸಂಘಟಿತ ವರ್ಗಗಳಾದ 
“ಹಮಾಲರು, ಮನೆಗೆಲಸದವರು, ಚಿಂದಿ ಆಯುವವರು, ಟೈಲರ್ಸ್‌ 
ಮೆಕ್ಯಾನಿಕ್‌, ಅಗಸರು, ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು, ನರಿಕರು 
ಹಾಗೂ ಭಟ್ಟಿ ಕಾರ್ಮಿಕ”ರನ್ನು ನೋಂದಾಯಿಸಿ ಸ್ಮಾರ್ಟ್‌ಕಾರ್ಡ್‌ 
ನೀಡಲಾಗುತ್ತಿದೆ. ತಾಲ್ಲೂಕುವಾರು ವಿವರ ಈ ಕೆಳಗಿನಂತಿದೆ. 


*  ಕೋವಿಡ್‌-19 ರ ಮೊದಲನೆ ಅಲೆಯ ವಿಶೇಷ ಪಾಕೇಜ್‌: 
ಕೋವಿಡ್‌-19ರ 2020ನೇ ವರ್ಷದ ಮೊದಲನೆ ಅಲೆಯ 
ಲಾಕ್‌ಡೌನ್‌ ಕಾರಣ ಸಂಕಷ್ಣಕ್ಕೊಳಗಾದ ಅಗಸ ಮತ್ತು ಕ್ಷೌರಿಕ ವೃತ್ತಿ 


ಮುಖ್ಯಮಂತ್ರಿಯವರು ನಾ ಒಂದು ಬಾರಿಯ ರೂ.5,000/- ಗಳ 
ವಿಶೇಷ ಪ್ಯಾಕೇಜ್‌ ಅಡಿ ಬೀದರ್‌ ಜಿಲ್ಲೆಯಲ್ಲಿ ಈವರೆಗೆ 2885 ಕಾರ್ಮಿಕರಿಗೆ 
ತಲಾ ರೂ.5,000/-ಗಳಂತೆ ಒಟ್ಟು ರೂ.1.44 ಕೋಟಿಗಳ ಪರಿಹಾರವನ್ನು 
ಮಂಡಳಿಯ ಮೂಲಕ ನೀಡಲಾಗಿದೆ. 


*e ಕೋವಿಡ್‌-19 ರ ಎರಡನೆ ಅಲೆಯ ವಿಶೇಷ ಪ್ಯಾಕೇಜ್‌: 
ಕೋವಿಡ್‌-19ರ 2021ನೇ ವರ್ಷದ ಎರಡನೇ ಅಲೆಯ ಲಾಕ್‌ಡೌನ್‌ 


ಕಾರಣ ಸಂಕಷ್ಟಕ್ಕೊಳಗಾದ 11 ವರ್ಗಗಳಾದ ಅಸಂಘಟಿತ ಕಾರ್ಮಿಕರಾದ 
ಅಗಸರು, ಕೌರಿಕರು, ಗೃಹಕಾರ್ಮಿಕರು, ಟೈಲರ್‌ಗಳು, ಮೆಕ್ಕಾನಿಕ್‌, ಚಿಂದಿ 
ಆಯುವವರು, ಹಮಾಲರು, ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು 
ಹಾಗೂ ಭಟ್ಟಿಕಾರ್ಮಿಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಘೋಷಿಸಿದ 
ತಲಾ ರೂ. 2,000/-ಗಳ ಒಂದು ಬಾರಿಯ ವಿಶೇಷ ಪ್ಯಾಕೇಜ್‌ ಅಡಿ 
ಬೀದರ್‌ ಜಿಲ್ಲೆಯಲ್ಲಿ ಈವರೆಗೆ 31,600 ಕಾರ್ಮಿಕರಿಗೆ ತಲಾ ರೂ.2,000/- 
ಗಳಂತೆ ಒಟ್ಟು ರೂ. 6.32 ಕೋಟಿಗಳ ಪರಿಹಾರವನ್ನು ಮಂಡಳಿಯ 
ಮೂಲಕ ನೀಡಲಾಗಿದೆ. ಮೇಲ್ಕಂಡ ಎರಡೂ ಅಲೆಯ ಕಾರಣ ಸೌಲಭ್ಯ 
ಪಡೆದ ಅಸಂಘಟಿತ ಕಾರ್ಮಿಕರ" ತಾಲ್ಲೂಕುವಾರು ವಿವರ ಈ ಕೆಳಗಿನಂತಿದೆ. 


19ರಡಿ ನೆರವು 
(ಎರಡನೆ ಅಲೆ) 


27 
oe 
——— 


en 
ms 
SS 
Tm 


ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ 
ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ವರ್ಷಕ್ಕೆ ಒಂದು ಬಾರಿ 


20:40ರ ಅನುಪಾತದಲ್ಲಿ ವಂತಿಗೆ ಪಾವತಿ ಮಾಡುವ ವಿವಿಧ ಸಂಸ್ಥೆಗಳಲ್ಲಿ 

ಕೆಲಸ ನಿರ್ವಹಿಸುತ್ತಿರುವ ಸಂಘಟಿತ ಕಾರ್ಮಿಕರಿಗೆ ಈ ಕೆಳಕಂಡ 

ಯೋಜನೆಯಡಿ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. 

1) ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಲಾಹ ಧನ ಸಹಾಯ 

2) ಕಾರ್ಮಿಕರಿಗೆ ವೈದ್ಯಕೀಯ ನೆರವು 

3) ಕಾರ್ಮಿಕರಿಗೆ ಅಪಘಾತ ಧನ ಸಹಾಯ 

4) ಹೆರಿಗೆ ಭತ್ಯೆ ಸೌಲಭ್ಯ 

5) ಮೃತ ಕಾರ್ಮಿಕನ ಅಂತ್ಯ ಸಂಸ್ಕಾರಕ್ಕೆ ಧನ ಸಹಾಯ 

6) ವಾರ್ಷಿಕ ವೈದ್ಯಕೀಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳುವ ಟ್ರೇಡ್‌ 
ಯೂನಿಯನ್‌ /ಸಂಸ್ಥೆಗಳಿಗೆ ಧನಸಹಾಯ 

7) ವಾರ್ಷಿಕ ಕ್ರೀಡಾ ಕೂಟ ಹಮ್ಮಿಕೊಳ್ಳುವ ನೊಂದಾಯಿತ ಕಾರ್ಮಿಕ 
ಸಂಘಗಳಿಗೆ ಧನಸಹಾಯ 


ಬೀದರ್‌ ಜಿಲ್ಲೆಯಲ್ಲಿ 2020-21ನೇ ಸಾಲಿಗೆ 39 ಫಲಾನುಭವಿಗಳಿಗೆ ರೂ. 
1,91,000/- ಗಳ ಧನ ಸಹಾಯ ಮಾಡಲಾಗಿದೆ. ತಾಲ್ಲೂಕುವಾರು 
ವಿವರಗಳು ಈ ಕೆಳಕಂಡಂತಿದೆ. 


| se 
ಸಂಖ್ಯೆ 
| 


LS EN ELL 
2 
ವನ 


ಗ್‌ [31000 


ಬೀದರ್‌ ಜಿಲ್ಲೆಗೆ ಸಂಬಂಧಿಸಿದಂತೆ ಮಂಜೂರಾದ, ಭರ್ತಿ ಹಾಗೂ ಖಾಲಿ 
ಇರುವ ಹುದ್ದೆಗಳ ವಿವರ ಈ ಕೆಳಕಂಡಂತಿರುತ್ತದೆ. 


ಸಿಬ್ಬಂದಿಗಳಿದ್ದಾರೆಯೇ: ಇದ್ದಲ್ಲಿ 
ಅವರ ಮಾಹಿತಿ ನೀಡುವುದು: 
ಸಿಬ್ಬಂದಿಗಳು ಖಾಲಿ ಇದ್ದಲ್ಲಿ 
ಭರ್ತಿ ಮಾಡುವ ಪ್ರಕ್ರಿಯೆಯನ್ನು 
ಯಾವ ಕಾಲಮಿತಿಯಲ್ಲಿ 
ಪ್ರಾರಂಭಿಸಲಾಗುವುದು? 


ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ 
ಕಲ್ಯಾಣ ಮಂಡಳಿಯಿಂದ ಜಿಲ್ಲಾ ಮಟ್ಟದ ಕಾರ್ಮಿಕ ಇಲಾಖೆಯ 
ಕಛೇರಿಗಳಿಗೆ ಯಾವುದೇ ಖಾಯಂ ಸಿಬ್ಬಂದಿಯನ್ನು ನೇಮಕ 
ಮಾಡಿರುವುದಿಲ್ಲ ಆದರೆ, ಮಂಡಳಿಯ ಕೆಲಸಗಳನ್ನು ನಿರ್ವಹಿಸಲು 
ಅಂದರೆ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಾರ್ಮಿಕರ 
ನೋಂದಣಿ, ಕ್ಲೇಮ್‌ ಅರ್ಜಿಗಳ ವಿಲೇವಾರಿಗಾಗಿ ಮಂಡಳಿಯಿಂದ 
ಹೊರಗುತ್ತಿಗೆ ಆಧಾರದ ಮೇಲೆ ಏಕ್ಷಿಕ್ಕೋಟಿವ್‌ ಹಾಗೂ ಡೇಟಾ ಎಂಟ್ರಿ 
ಆಪರೇಟರ್‌ಗಳನ್ನು ಕಾರ್ಮಿಕ ಇಲಾಖೆಯ ಕ್ಷೇತ್ರ ಮಟ್ಟದ ಆಧಿಕಾರಿಗಳು 
ಮತ್ತು ನಿರೀಕ್ಷಕರಿಗೆ ಒದಗಿಸಲಾಗಿರುತ್ತದೆ. ಮಂಡಳಿಯ ವೃಂದ ಮತ್ತು 
ನೇಮಕಾತಿ ನಿಯಮಗಳನ್ವಯ ಅವಶ್ಯಕ ಖಾಯಂ ಸಿಬ್ಬಂದಿಗಳನ್ನು ನೇಮಕ 
ಮಾಡಲು ಕ್ರಮವಹಿಸಲಾಗುತ್ತಿದೆ. 


ಮುಂದುವರೆದು, ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ 
ಭದ್ರತಾ ಮಂಡಳಿ ಮತ್ತು ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಗಳ 
ಸೌಲಭ್ಯಗಳನ್ನು ಅನುಷ್ಠಾನಗೊಳಿಸಲು ಜಿಲ್ಲಾ ಮಟ್ಟದಲ್ಲಿ ಸ್ಥಾಪಿತವಾದ 


೪. ಬ ್ಟ 
ಅಮತ್ಯಾನಸೆದಾಸುತದ್ದು ಜಿಲ್ಲಾ ಕಾರ್ಮಿಕ ಕಛೇರಿಗಳ ಮೂಲಕ 
ಸಂಘಟಿತ ಕಾರ್ಮಿಕರಲ್ಲಿ ಅರಿವು' ಮೂಡಿಸಿ ಮಂಡಳಿಯ ಕಲ್ಯಾಣ 


ಯೋಜನೆಗಳ ಸೌಲಭ್ಯಗಳನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ 


ಕಾಳ 535 ಎಲ್‌ ಇಟಿ 2021 


ಆರ್‌.ಟಿ.ಜಿ.ಎಸ್‌ ಮೂಲಕ ತಲುಪಿಸಲಾಗುತ್ತಿದೆ. 


(ಅರಚ್ಛೆಲ್‌ ಶಿವರಾಂ ಹೆಬ್ಬಾರ್‌) 
ಕಾರ್ಮಿಕ ಸಚಿವರು 


